ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಚಾಮರಾಜನಗರ ಉಪ್ಪಾರ ಬೀದಿಯ ಪ್ರಾಥಮಿಕ ಶಾಲಾ ಕಾಂಪೌಂಡ್‌ ನಿರ್ಮಾಣ 
ಶ್ರೀ ಎಸ್‌.ನಾಗರಾಜ್‌ (ಸ೦ದೇಶ ನಾಗರಾಜ್‌)(ಸ್ಮಳೀಯ ಸಂಸ್ಥೆಗಳ ಕ್ಲೇತು):- 


109 (47) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ 


(ಅ) 2017ರಲ್ಲಿ ಚಾಮರಾಜನಗರ ಉಪ್ಪಾರ ಬೀದಿಯ ಪ್ರಾಥಮಿಕ ಶಾಲೆಯ ಕಾಂಪೌಂಡನ್ನು ರಾಷ್ಟ್ರೀಯ 
ಹೆದ್ದಾರಿ ಆಗಲೀಕರಣದ ಸಂದರ್ಭದಲ್ಲಿ ಒಡೆದುಹಾಕಿದ್ದು, ಇದುವರೆಗೂ ಪುನರ್‌ ನಿರ್ಮಾಣ 
ಮಾಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಕಾಂಪೌಂಡ್‌ ಇಲ್ಲದಿರುವುದರಿಂದ ದನಕರುಗಳು, ಅನಧಿಕೃತ ವ್ಯಕ್ತಿಗಳು ಪ್ರವೇಶಿಸ ಖುತಿರುವುದು, 
ಶಾಲೆಯ ಆವರಣ ವಿರೂಪವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಬಂದಿದ್ದಲ್ಲಿ, ಕೂಡಲೇ ಕಾಂಪೌಂಡ್‌ ನಿರ್ಮಾಣ ಮಾಡಿ, ಕೊಳಚೆ ನೀರು ಚರಂಡಿಗೆ ಹರಿದು 


(ST 


ಹೋಗುವಂತೆ ಮಾಡಿ, ಶಾಲಾ ಅವರಣವನ್ನು ಸ್ವಚ್ಛಗೊಳಿಸಲು ತೆಗೆದುಕೊಂಡಿರುವ ಕ್ರಮಗಳೇನು? 


